Kerala Gazette No. 44 dated 11th November 2014 . 
PART I 


Section iii 


COVERS 


GBO 


WENT OF ME 


ಕೇರಳ ಸರಕಾರ 
ಕಾನೂನು ( ಶಾಸನ ರಚನೆ- ಬಿ) ಇಲಾಖೆ 


ಅಧಿಸೂಚನೆ 


ನಂಬ್ರ 23459 / ಲೆಗ್ , ಬಿ2/ 2012 /ಕಾನೂನು, 


ತಿರುವನಂತಪುರಂ 2013 ಫೆಬ್ರುವರಿ 27, 

1934 ಫಾಲ್ಗುಣ 8. 


2013 ಫೆಬ್ರುವರಿ 26ನೇ ದಿನಾಂಕದಂದು ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ ಕೆಳಗಿನ 
ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಸಿ. ಕೆ. ಪದ್ಮಾಕರನ್ , 
ವಿಶೇಷ ಕಾರ್ಯದರ್ಶಿ (ಕಾನೂನು). 


G, 7/ 2014/ GPC. 


ರಿ . 


2013ರ 27ನೇ ನಂಬ್ರ ಅಧ್ಯಾದೇಶ 
2013ರ ತಿರುವಾಂಕೂರು-ಕೊಚ್ಚಿ ಹಿಂದು ಧಾರ್ಮಿಕ ಸಂಸ್ಥೆಗಳು (ತಿದ್ದುಪಡಿ) 

ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತನಾಲ್ಕನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 
1950ರ ತಿರುವಾಂಕೂರು-ಕೊಚ್ಚಿ ಹಿಂದು ಧಾರ್ಮಿಕ ಸಂಸ್ಥೆಗಳು ಅಧಿನಿಯಮವನ್ನು 

ಮತ್ತೂ ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧ್ಯಾದೇಶ 
ಪೀಠಿಕೆ - 2012ರ ತಿರುವಾಂಕೂರು-ಕೊಚ್ಚಿ ಹಿಂದು ಧಾರ್ಮಿಕ ಸಂಸ್ಥೆಗಳು ( ತಿದ್ದುಪಡಿ) 
ಅಧ್ಯಾದೇಶ (2012ರ 58) ವನ್ನು 2012 ನವೆಂಬರ್ 9ನೇ ದಿನಾಂಕದಂದು ರಾಜ್ಯಪಾಲರು 
ಪ್ರಖ್ಯಾಪಿಸಿದುದರಿಂದಲೂ ; 

_ 2012 ಡಿಸೆಂಬರ್ 10ನೇ ದಿನಾಂಕದಂದು ಆರಂಭವಾಗಿ , 2012 ಡಿಸೆಂಬರ್ 21ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ವಸದೆಯನ್ನು ವಿಧಾನ ಸಭೆ ಯಲ್ಲಿ ಮಂಡಿಸಲು ಹಾಗು ಅಂಗೀಕರಿಸಲು 
ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸುವುದಕ್ಕಾಗಿ , 2013ರ 
ತಿರುವಾಂಕೂರು-ಕೊಚ್ಚಿ ಹಿಂದು ಧಾರ್ಮಿಕ ಸಂಸ್ಥೆಗಳು ( ತಿದ್ದುಪಡಿ ) ಅಧ್ಯಾದೇಶ 
( 2013ರ 6) ನ್ನು 2013 ಜನವರಿ 9ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿರುವುದರಿಂದಲೂ , 

2013 ಫೆಬ್ರುವರಿ 1ನೇ ದಿನಾಂಕದಂದು ಆರಂಭವಾಗಿ, 2013 ಫೆಬ್ರುವರಿ 19ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲು ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ 
ಮಸೂದೆಯನ್ನು ವಿಧಾನ ಸಭೆಯಲ್ಲಿ ಮಂಡಿಸಲು ಹಾಗು ಅ೦ಗೀಕರಿಸಲು 
ಸಾಧ್ಯವಾಗದುದರಿಂದಲೂ ; 


ಪ್ರಸ್ತುತ ಅಧ್ಯಾದೇಶದ ನಿಬಂಧನೆಗಳನ್ನು ಜಾರಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು ಉಂಟಾಗ 
ಬಹುದಾದುದರಿಂದಲೂ 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲು ಮತ್ತು ತಾನು 
ತುರ್ತುಕ್ರಮ ಕೈಗೊಳ್ಳುವ ಅವಶ್ಯಕವಾದ ಸನ್ನಿವೇಶವು ಜಾರಿಯಲ್ಲಿದೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ, ಆದುದರಿಂದ, ಭಾರತ ಸಂವಿಧಾನದ 213ನೇ ಅನುಚ್ಛೇದದ ಖಂಡ (1) 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು, ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2013ರ 
ತಿರುವಾಂಕೂರು-ಕೊಚ್ಚಿ ಹಿಂದು ಧಾರ್ಮಿಕ ಸಂಸ್ಥೆಗಳು (ತಿದ್ದುಪಡಿ) ಅಧ್ಯಾದೇಶ ಎಂದು 
ಕರೆಯಬಹುದು. 


(2) ಇದು 2012 ನವೆಂಬರ್ 10ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2. ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡಬೇಕಾದ 1950ರ xvನೇ ಅಧಿನಿಯಮ . ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ, 1950ರ ತಿರುವಾಂಕೂರು-ಕೊಚ್ಚಿ ಹಿಂದು 
ಧಾರ್ಮಿಕ ಸಂಸ್ಥೆಗಳು ಅಧಿನಿಯಮಕ್ಕೆ (1950ರ xv ) ( ಇನ್ನು ಮುಂದೆ ಪ್ರಧಾನ 
ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವ) 3ರಿಂದ 16ರ ವರೆಗಿನ ವಿಭಾಗಗಳಲ್ಲಿ 
ನಿಗದಿಪಡಿಸಿರುವ ತಿದ್ದುಪಡಿಗಳಿಗನುಸರಿಸಿ ಪರಿಣಾಮ ಇರುವುದಾಗಿದೆ. 
3 . 4ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 4ನೇ ವಿಭಾಗದಲ್ಲಿ 

( ಎ) (1) ನೇ ಉಪ- ವಿಭಾಗದಲ್ಲಿ ಒಂದು ಮಹಿಳೆ ಹಾಗೂ ” ಎಂಬ ಪದಗಳನ್ನು 
ಬಿಟ್ಟುಬಿಡತಕ್ಕದ್ದು; 

( ಬಿ) ( 1ಎ ) ಉಪ- ವಿಭಾಗದ ಬದಲು ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


“(1ಎ) ( 1 ) ನೇ ಉಪ- ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ ಮೂರು 
ಸದಸ್ಯರಲ್ಲಿ, ಇಬ್ಬರು ಸದಸ್ಯರನ್ನು , ಮಂತ್ರಿ ಸಭೆ ಯ ಹಿಂದು ಸದಸ್ಯರಿ೦ದ 
ನಾಮನಿರ್ದೆಶಮಾಡಲ್ಪಡತಕ್ಕದ್ದು ಹಾಗೂ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸದಸ್ಯನನ್ನು 
ಕೇರಳ ರಾಜ್ಯ ವಿಧಾನಸಭೆಯ ಹಿಂದು ಸದಸ್ಯರಿಂದ ಆಯ್ಕೆಮಾಡಲ್ಪಡತಕ್ಕದ್ದು.”. 

4 , 6ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 6ನೇ ವಿಭಾಗದಲ್ಲಿ, 
“ ಐವತ್ತು ವರ್ಷ ” ಎಂಬ ಪದಗಳ ಬದಲು “ ನಲ್ವತ್ತೈದು ವರ್ಷ ” ಎಂಬ ಪದಗಳನ್ನು 
ಸೇರಿಸತಕ್ಕದ್ದು. 

_ 5, 10ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 10ನೇ ವಿಭಾಗದ 
(1) ನೇ ಉಪ- ವಿಭಾಗದಲ್ಲಿ ಎರಡು ವರ್ಷ ” ಎಂಬ ಪದಗಳಿಗೆ ಬದಲು ಮೂರು ವರ್ಷ ” 
ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

6. 14ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 14ನೇ ವಿಭಾಗದ 
( 1 ) ನೇ ಉಪ- ವಿಭಾಗದಲ್ಲಿ ಹಾಗು ಸ್ಟಾಂಡಿಂಗ್ ಕಮಿಟಿಗಳ” ಎಂಬ ಪದಗಳನ್ನು 
ಬಿಟ್ಟುಬಿಡತಕ್ಕದ್ದು. 

7 . 15ಬಿ. ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. ಪ್ರಧಾನ ಅಧಿನಿಯಮದ 15ಬಿ 
ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. 

8. 29ಎ ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. ಪ್ರಧಾನ ಅಧಿನಿಯಮದ 29ಎ 
ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. 

9. 35ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮ 35ನೇ ವಿಭಾಗದ (1) ನೇ 
ಉಪ- ವಿಭಾಗದಲ್ಲಿ “ ಮಂಡಳಿಗೆ ನಿಯಮಗಳನ್ನು ರಚಿಸಬಹುದಾಗಿದೆ ”, ಎಂಬ ಪದಗಳ ಬದಲು 
“ ಮಂಡಳಿಗೆ, ಸರಕಾರದ ಪೂರ್ವಾನುಮತಿಯೊಂದಿಗೆ ನಿಯಮಗಳನ್ನು ರಚಿಸಬಹುದಾಗಿದೆ ಎಂಬ 
ಪದಗಳನ್ನು ಸೇರಿಸತಕ್ಕದ್ದು. 

10. 63ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 63ನೇ ವಿಭಾಗದಲ್ಲಿ, 

- ( ಎ) (1) ನೇ ಉಪ- ವಿಭಾಗದಲ್ಲಿ ಒಂದು ಮಹಿಳೆ ಹಾಗೂ ” ಎಂಬ ಪದಗಳನ್ನು 
ಬಿಟ್ಟುಬಿಡತಕ್ಕದ್ದು; 

( ಬಿ) (2) ನೇ ಉಪ- ವಿಭಾಗದ ಬದಲು, ಈ ಕೆಳಗಿನ ಉಪ- ವಿಭಾಗವನ್ನು 
ಸೇರಿಸತಕ್ಕದ್ದು, ಅದೇನೆಂದರೆ: 


34 


(2) (1) ನೇ ಉಪ- ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿರುವ ಮೂರು ಸದಸ್ಯರಲ್ಲಿ, 
ಇಬ್ಬರು ಸದಸ್ಯರನ್ನು ಮಂತ್ರಿಸಭೆಯ , ಹಿಂದು ಸದಸ್ಯರಿಂದ ನಾಮನಿರ್ದೆಶಮಾಡಲ್ಪಡತಕ್ಕದ್ದು 
ಹಾಗೂ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸದಸ್ಯರನ್ನು ಕೇರಳ ರಾಜ್ಯ ವಿಧಾನಸಭೆಯ 
ಹಿಂದು ಸದಸ್ಯರಿಂದ ಆಯ್ಕೆಮಾಡಲ್ಪಡತಕ್ಕದ್ದು.”. 

11 . 65ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 65ನೇ ವಿಭಾಗದಲ್ಲಿ, 
“ಐವತ್ತು ವರ್ಷ ” ಎಂಬ ಪದಗಳ ಬದಲು ನಲ್ವತ್ತೈದು ವರ್ಷ ” ಎಂಬ ಪದಗಳನ್ನು 
ಸೇರಿಸತಕ್ಕದ್ದು. 

12 . 70ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 70ನೇ ವಿಭಾಗದ 
(1) ನೇ ಉಪ- ವಿಭಾಗದಲ್ಲಿ ಎರಡು ವರ್ಷ ” ಎಂಬ ಪದಗಳ ಬದಲು “ಮೂರು ವರ್ಷ ” 
ಎಂಬ ಪದಗಳನ್ನು ಸೇರಿಸತಕ್ಕದ್ದು. 

13 . 73ನೇ ವಿಭಾಗದ ತಿದ್ದುಪಡಿ . ಪ್ರಧಾನ ಅಧಿನಿಯಮದ 73ನೇ ವಿಭಾಗದ 
( 2ಎ) ಉಪ-ವಿಭಾಗದಲ್ಲಿ , “ ಹಾಗು ಸ್ಟಾಂಡಿಂಗ್ ಕಮಿಟಿಗಳ ” ಎಂಬ ಪದಗಳನ್ನು 
ಬಿಟ್ಟುಬಿಡತಕ್ಕದ್ದು. 

14 . 74ಬಿ ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. ಪ್ರಧಾನ ಅಧಿನಿಯಮದ 74ಬಿ 
ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. 

15. 122ನೇ ವಿಭಾಗದ ತಿದ್ದುಪಡಿ. - ಪ್ರಧಾನ ಅಧಿನಿಯಮದ 122ನೇ ವಿಭಾಗದ 
(1) ನೇ ಉಪ- ವಿಭಾಗದಲ್ಲಿ “ ಮಂಡಳಿಗೆ ನಿಯಮಗಳನ್ನು ರಚಿಸಬಹುದಾಗಿದೆ ” ಎಂಬ ಪದಗಳ 
ಬದಲು “ ಮಂಡಳಿಗೆ, ಸರಕಾರದ ಪೂರ್ವಾನುಮತಿಯೊಂದಿಗೆ ನಿಯಮಗಳನ್ನು 
ರಚಿಸಬಹುದಾಗಿದೆ ” ಎಂಬ ಪದಗ 

16. 127ಎ ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. ಪ್ರಧಾನ ಅಧಿನಿಯಮದ 127ಎ 
ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. 

17. 2008ರ 19ನೇ ಅಧಿನಿಯಮದ ರದ್ದತಿ. - 2008ರ ಕೇರಳ ಲೋಕ ಸೇವಾ 
ಆಯೋಗ ( ದೇವಸ್ವಂ ಮಂಡಳಿಗಳ ಕೆಳಗಿರುವ ಆಡಳಿತ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧಿನಿಯಮ ( 2008ರ 19 ) ವನ್ನು ಈ ಮೂಲಕ ರದ್ದುಗೊಳಿಸಲಾಗಿದೆ. 

35 


18. ರದ್ದತಿ ಮತ್ತು ರಕ್ಷಣೆ - ( 1) 2013ರ ತಿರುವಾಂಕೂರು-ಕೊಚ್ಚಿ ಹಿಂದು 
ಧಾರ್ಮಿಕ ಸಂಸ್ಥೆಗಳು ( ತಿದ್ದುಪಡಿ) ಅಧ್ಯಾದೇಶ (2013ರ 6) ವು ಈ ಮೂಲಕ 
ರದ್ದುಗೊಂಡಿರುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವ ಯಾವುದೇ ವಿಷಯ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿಮಾಡಿದ ಪ್ರಧಾನ 
ಅಧಿನಿಯಮದ ಕೆಳಗೆ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


ಎಚ್ . ಆರ್ . ಭಾರದ್ವಾಜ್ , 

ರಾಜ್ಯಪಾಲರು. 


36 


